ಕರ್ನಾಟಕ ವಿಧಾನ ಪರಿಷತ್ತು 


|. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
pi ಮಾನ್ಯ ಸದಸ್ಯರ ಹೆಸರು 


3. ಉತ್ತರಿಸುವ ದಿನಾಂಕ 
4. ಉತ್ತರಿಸುವ ಸಚಿವರು 


: 489 
: ಶ್ರೀ ಬಿ.ಕೆ.ಹರಿಪ್ರಸಾದ್‌ 
(ವಿಧಾನ ಸಭೌಯಿಂದ ಚುನಾಯಿತರಾದವರು) 
: 24/09/2020 
: ಮಾನ್ಯ ಗೃಹ ಸಚಿವರು 


ಕ್ರ.ಸಂ ಪ್ರಶ್ಲೆ ಉತ್ತರ | 
ಅ) | ಬೆಂಗಳೂರಿನಲ್ಲಿ ಅಸ್ಲಿತ್ವದಲ್ಲಿರುವ 

ಎಫ್‌.ಎಸ್‌.ಎಲ್‌. (ವಿಧಿ ವಿಜ್ಞಾನ | 

ಪ್ರಚೆHೋಗಾಲಯ)ವನ್ನು ಹೌದು | 


ಆಧುನೀಕರಿಸಲು 
ಯಾವುದಾದರೂ ಪ್ರಸ್ತಾಪವಿದೆಯೇ ್ಥ 


ಸರ್ಕಾರದ ಮುಂದೆ | 


ಆ) ಅಸ್ತಿತ್ವದಲ್ಲಿರುವ ಎಫ್‌.ಎಸ್‌.ಎಲ್‌. 
ಇತ್ತೀಚಿನ ತಾಂತ್ರಿಕತೆಯೊಂದಿಗೆ 
ಸಂಪೂರ್ಣವಾಗಿ ಸಜ್ಜುಗೊಂಡಿದೆಯೇ 5 


ನ್ಯಾಯ ವಿಜ್ಞಾನ ಪ್ರಯೋಗಾಲಯವು ಇತ್ತೀಚಿನ 
ತಾಂತ್ರಿಕತೆಯೊಂದಿಗೆ ಸಂಪೂರ್ಣವಾಗಿ ಸಜ್ಜುಗೊಳ್ಳುತ್ತಿದೆ. 


ಇ) |ಈ ವಿಚಾರದಲ್ಲಿ ಸರ್ಕಾರ ಯಾವ 
ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ ; 


ನ್ಯಾಯ ವಿಜ್ಞಾನ ಪ್ರಯೋಗಾಲಯ ಬೆಂಗಳೂರು ಘಟಿಕದಲ್ಲಿ 


ಹೊಸದಾಗಿ 
1) ಕಂಪ್ಯೂಟರ್‌ ಫಾರೆನ್ಸಿಕ್‌ ವಿಭಾಗ 
2) ಮೊಬೈಲ್‌ ಫಾರೆನ್ಸಿಕ್‌ ವಿಭಾಗ 
3) ಆಡಿಯೊ ವಿಡಿಯೋ ವಿಭಾಗ 
4) ನಾರ್‌ಕೋಟಿಕ್ಸ್‌ ವಿಭಾಗಗಳನ್ನು ಸ್ಥಾಪಿಸಲು 
ಅನುಮತಿಸಲಾಗಿರುತ್ತದೆ. 


ಪ್ರಾನ್ಯಾವಿಪ್ರ, 
ಮೈಸೂರು ಹಾಗೂ ದಾವಣಗೆರೆ ಘಟಕದಲ್ಲಿ ಹೊಸದಾಗಿ 


1) ಪ್ರಶ್ನಿತ ದಸ್ತಾವೇಜು ವಿಭಾಗ 
2) ರಸಾಯನಶಾಸ್ತ ವಿಭಾಗ 


ಮಂಗಳೂರು, ಬೆಳಗಾವಿ, ಕಲಬುರ್ಗಿ, 


ವು 
3) ಅಗ್ನಿ ಅಸ್ತ್ರ ವಿಭಾಗ(ಮಂಗಳೂರು ಮಾತ್ರ) 


ಹುದ್ದೆಗಳ ನೇಮಕಾತಿ ಪ್ರಕ್ರೀಯೆ ಈ ಕೌಳಕಂಡಂತಿರುತ್ತವೆ. 


1) 


2) 


ಸ್ಥಾಪಿಸಲು ಅನುಮತಿಸಲಾಗಿರುತ್ತದೆ. 


ನ್ಯಾಯ ವಿಜ್ಞಾನ ಪ್ರಯೋಗಾಲಯದ ವಿವಿಧ 


54 ವೈಜ್ಞಾನಿಕ ಅಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆ 
ಪ್ರಾರಂಭಿಸಿದ್ದು, ಲಿಖಿತ ಪರೀಕ್ಷಾ ಹಂತದಲ್ಲಿರುತ್ತದೆ. 

37 ಪ್ರಯೋಗಾಲಯ ಸೇವಕರು, 7  ಇಇಜಿ। 
ಟೇಕ್‌ನಿಷಿಯನ್‌ ಮತ್ತು 1 ಪ್ರಯೋಗಾಲಯ ' 
ಸಹಾಯಕರ (ಘೋಟೊಗ್ರಫಿ) ಹುದ್ದೆಯ ನೇಮಕಾತಿ | 
ಪ್ರಕ್ರಿಯೆ ಪ್ರಗತಿಯಲ್ಲಿದೆ. | 


ಈ) | ಎಫ್‌.ಎಸ್‌.ಎಲ್‌.ಗೆ ಸ್ವತಂತ್ರ 


ಪರಿಣಾಮಕಾರಿ ಕಾಂರ್ಯನಿರ್ವಹಣೆಗೆ 
ಅನುಕೂಲವಾಗುವಂತೆ 
ಸ್ಥಾನಮಾನವನ್ನು ನೀಡಿಲ್ಲವೇಕೆ 2? 


ಸ್ವಾಯತ್ತ 


ಸದರಿ ಸಂಸ್ಥೆಯು ನಿಷ್ಪಕ್ಸಪಾತವಾಗಿ ಕಾರ್ಯನಿರ್ವಹಿಸುತ್ತಿದೆ.| 


| 
} 


ಸಪಂಖ್ಯೆ:ಹೆಚ್‌ಡಿ 8! ಖಿಬಎಲ್‌ 2೦೭2೦ 


\ PR 
C ಹಸ 
(ಬಸವರಾಜ ಬೊಮ್ಯಾಲು) “ \ 
ದೃಹ ಸಚಿವರು 


